ಕರ್ನಾಟಿಕ ವಿಧಾನ ಪರಿಷತ್ತು 
ನೂರ ನಲವತ್ತ ಮೂರನೆಯ ಅಧಿವೇಶನದ ಮುಂದುವರೆದ ಉಪವಬೇಶನ 


ಚುಫೆ ರಹಿತ ಪ್ರಶ್ನೆ 
ದಿನಾ೦ಕ: 22-03-2021 ಪ್ರಶ್ನೆ ಸಂಖ್ಯೆ: 1576(1761) 
ಸದಸ್ಯರ ಹೆಸರು ಮತ್ತು ಕ್ಲೇತ್ರು: ಶ್ರೀ ರಫುನಾಥ್‌ರಾವ್‌ ಮಲ್ಕಪೂರೆ (ವಿಧಾನಸಭೆಯಿಂದ ಚುನಾಯಿತರಾದವರು) 


ಉತ್ತರ ನೀಡಬೇಕಾದ ದಿನಾಂಕ: 22-03-2021 
ಉತರಿಸುವ ಸಚಿವರು: ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹಾಗೂ ಸಕಾಲ ಸಚಿವರು 
ವಿಷಯ:  ಶಾಲೆಗಳಲ್ಲಿರುವ/ಶೌಚಾಲಯಗಳ ನಿರ್ಮಾಣಕ್ಕೆ ಬಿಡುಗಡೆ ಮಾಡಿದ ಅನುದಾನ ಬಗ್ಗೆ 


(ಅ) ಬೀದರ್‌ ಜಿಲ್ಲೆಯ ಎಲ್ಲಾ ವಿಧಾನ ಸಭಾ ಕ್ಲೇತ್ರಕ್ಕೆ ಪ್ರಾಥಮಿಕ ಮತ್ತು ಪ್ರೌಢ ಶಿಕಣ ಇಲಾಖೆಯಿಂದ 
ಕಳೆದ 3 ವರ್ಷಗಳಿಂದ ನೂತನ ಕಟ್ಟಿಡ ನಿರ್ಮಾಣ ಮಾಡಲು ಹಾಗೂ ದುರಸ್ಥಿ ಕಾಮಗಾರಿಗಳಿಗೆ 
ಬಿಡುಗಡೆ ಮಾಡಿದ ಅನುದಾನವೆಷ್ಟು; (ಶಾಲಾವಾರು, ಗ್ರಾಮವಾರು ಬಿಡುಗಡೆ ಮಾಡಿದ ವಿವರ 
ಹಾಗೂ ಆದೇಶದ ಪ್ರತಿ ನೀಡುವುದು) 


(ಆ) ಈ ಕ್ಷೇತ್ರಗಳಲ್ಲಿ ಶಾಲೆಗಳ ಕಾಂಪೌಂಡ್‌ ಹಾಗೂ ಶೌಚಾಲಯಗಳ ನಿರ್ಮಾಣಕ್ಕೆ ಕಳೆದ 02 
ವರ್ಷಗಳಲ್ಲಿ ಮಂಜೂರು ಮಾಡಲಾಗಿರುವ ಅನುದಾನ ಎಷ್ಟು ; (ಜಿಲ್ಲಾ ಪಂಚಾಯಿತಿ, ತಾಲ್ಲೂಕು 
ಪಂಚಾಯತಿಯಿಂದ ಹಾಗೂ ರಾಜ್ಯ ಸರ್ಕಾರದಿಂದ ಬಿಡುಗಡೆ ಮಾಡಿದ ವಿವರ ನೀಡುವುದು? 
(ವಿಧಾನಸಭೆ ಕ್ಷೇತ್ರವಾರು ವರ್ಷವಾರು ಮಾಹಿತಿ ನೀಡುವುದು) 


